"ಕರ್ನಾಟಿಕ ವಿಭಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಮಾನೆ ಶ್ರೀನಿವಾಸ (ಸಳೀಯ ಸಂಸ್ಥೆಗಳ ಕ್ಲೇತ್ರದ್ದಿಂದ್ದ. 


} ಚುನಾಯಿತರಾದವರು) . 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1246 | 
ಉತ್ತರಿಸಬೇಕಾದ ದಿನಾಂಕ 22.09.2021 ನ] 


ಉತ್ತರಿಸಬೇಕಾದ ಸಚಿವರು 


ವಸತಿ ಮತ್ತು ಮೂಲಸೌಲಭ್ಯ ಅನವಷವ ಸಜಿವರು 


`್ರ. 

ಪುಶ್ನೆ ಉತ್ತರ 

(ಅ) |2017-18 ರಿಂದ 2020-21 ನೇ 2017-18 ರಿಂದ 2020-21 ಸೇ ಸಾಲಿನ ಇವವಹನ: 
ಸಾಲಿನ ಅವಧಿಯಲ್ಲಿ 
ರಾಜ್ಯಾದ್ಯಂತ ಹಾವೇರಿ, ಗದಗ ಹಾವೇರಿ, ಗದಗ ಮತ್ತು ಾಳಿವಾಡ ಜಿಲ್ಲೆಯಲ್ಲಿ ಗ್ರಾಮೀಣ 
ಹಾಗೂ ಧಾಠವಾಡ ಜಿಲ್ಲೆಯಲ್ಲಿ | ಹಾಗೂ ನಗರ ಪ್ರದೇಶದಲ್ಲಿ ವಿವಿಧ ವಸತಿ ಯೋಜನೆಗಳಡಿ 
ಎಷ್ಟು ಮನೆಗಳನ್ನು ಮಂಜೂರು - 
Se 55862 ಮನೆಗಳನ್ನು ಮಂಜೂರು ಮಾಡಿ ಕಾಮಗಾರಿ 
ಎಲ್ಲಾ ಮನೆಗಳಿಗೆ ಸರ್ಕಾರದಿಂದ | ಆದೇಶವನ್ನು ನೀಡಲಾಗಿದೆ. ಸ 
ನಿಗಧಿಪಡಿಸಿದ . 3 
ಸಹಾಯಧನವನ್ನು ಪೂರ್ಣ ಪ್ರಧಾನ ಮಂತಿ ಆವಾಸ್‌ ಯೋಜನೆ (ನಗರ) ದಡಿ py 
ಪ್ರಮಾಣದಲ್ಲಿ 18 ರಿಂದ 2020-21 ನೇ ಸಾಲಿನ ಅವಧಿಯಲ್ಲಿ ಹಾವೇರಿ, ಗದಗ 
ಬಿಡುಗಡೆಗೊಳಿಸಲಾಗಿದೆಯೇ ; 

(ಅ) | ಸಹಾಯಧನ ಮತ್ತು ಧಾರವಾಡ ಜಿಲ್ಲೆಯಲ್ಲಿ 31923 ನ 
ಬಿಡುಗಡೆಯಾಗದಿದ್ದಲ್ಲಿ, ಅನುಮೋದನೆ ದೊರೆತಿದೆ. \ 
ಕಾರಣವೇನು;  . ಯಾವಾಗ 
ಸಹಾಯಧನವನ್ನು 2017-18 ರಿಂದ 2020-21: ನೇ ಶ್ರೇಣಿಯಲ್ಲಿ ಹಾವೇರಿ 


ಬಿಡುಗಡೆಗೊಳಿಸಲಾಗುವುದು ? 


ಗದಗ ಹಾಗೂ ಧಾರವಾಡ ಜಿಲ್ಲೆಯಲ್ಲಿ. ಕಾಹುಗಾರಿ ಆದೀಶ 


“ಪ್ರಗತಿಗನುಗುಣವಾಗಿ ಆಧಾರ್‌ ಜೋಡಣೆಗೂಂಡ ನಟಹಕಿ 


ನೀಡಲಾದ ಮನೆಗಳಿಗೆ ಜಿಪಿಎಸ್‌ ಆಧಾರಿಕ' ಬೌತಿಕ 


ಫಲಾನುಭವಿಗಳ ಬ್ಯಾಂಕ್‌ ಖಾತೆಗೆ ಡಿ.ಬಿ.ಟಿ ಮಸಖಾ೦ತರೆ 
ಆಗಸ್ಟ್‌ 2021 ರ ಅಂತ್ಯಕ್ಕೆ ರೂ.401.15 ಕೋಟಿಗಳನ್ನು 
ಬಿಡುಗಡೆ ಮಾಡಲಾಗಿದೆ. ಜಿಲ್ಲಾವಾರು ವಿವರ ಈ 
ಕೆಳಕಂಡಂತಿದೆ. 


(ರೂ ಕೋಟಿಗಳಲ್ಲಿ) 
ಜಿಲ್ಲೆಗಳು _ ಅನುದಾನ 
ಹಾವೇರಿ ಜಿಲ್ಲೆ | 16885 
ಗದಗ ಜಿಲ್ಲೆ 120.68 
ಧಾರವಾಡ ಜಿಲ್ಲೆ 111.621. 
ಒಟ್ಟು 40115 | 


ವಿವಿಧ ಹಸತಿ ಯೋಜನೆಗಳಡಿ ಮಂಜೂರಾದ 
ಮನೆಗಳಿಗೆ ಇಂದಿರಾ ಮನೆ ಆ್ಯಪ್‌ ನ ಮುಖಾಂತೆರ ಜಿ.ಪಿ.ಎಸ್‌ 


ಮಾಡಲಾದ ಮನೆಗಳ ಬೌತಿಕ ಪುಗತಿಗನುಗುಣವಾಗಿ 


ಅನುದಾನ ಬಿಡುಗಡೆ ಮಾಡಲಾಗುತ್ತಿತ್ತು ಆದರೆ, 
ಪ್ರಗತಿಯಲ್ಲಿರುವ ಮನೆಗಳಲ್ಲಿ ಕೆಲವು ಅನರ್ಹ 
ಫಲಾನುಭವಿಗಳ ಆಯ್ಯೆ ಕಂಡು ಬಂದಿರುವುದರಿಂದ 
ಅನುದಾನ ದುರ್ಬಳಕೆಯನ್ನು ತಡೆ ಹಿಡಿಯುವ , 
ಉದೇಶದಿಂದ ಸರ್ಕಾರದ ಆದೇಶ ಸಂಖ್ಯೆೇವಇ 154 
ಹೆಚ್‌ಎಎಂ 2019, ದಿನಾಂ೦ಕ:16.11.2019 ರ ರೀತ್ಯಾ : 
ಪ್ರಗತಿಯಲ್ಲಿರುವ ಮನೆಗಳನ್ನು ಇಂದಿರಾ ಮನೆ ಮೊಬೈಲ್‌ | 
ಆಪ್‌ ಮೂಲಕ ಜಿ.ಪಿ.ಎಸ್‌ ಗೆ ಅಳವಡಿಸಿ, ಅರ್ಹಗೊಂಡ 
ನಂತರ ಸದರಿ ಮನೆಗಳ ಪ್ರಗತಿಯನ್ನು ಮತ್ತೊಮ್ಮೆ 6ೀಂ| 
ಆಧಾರಿತ ವಿಜಿಲ್‌ ಆಪ್‌ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ : 
ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯ | 
ನಿರ್ವಹಣಾಧಿಕಾರಿಯವರು ಹಾಗೂ ನಗರ ಪ್ರದೇಶದಲ್ಲಿ 
ಜಿಲ್ಲಾಧಿಕಾರಿಯವರು ಪರಿಶೀಲಿಸಿ, ದೃಢೀಕರಿಸಿದ ನಂತರ 
ಸದರಿ ಫಲಾನುಭವಿಗಳ ಆಧಾರ್‌ ಜೋಡಣೆಯಾದ ಬ್ಯಾಂಕ್‌. 
ಖಾತೆಗೆ ಡಿ.ಬಿಟಿ ಮುಖಾಂತರ ಅನುದಾನ ಬಿಡುಗಡೆ 
ಮಾಡಲಾಗುತ್ತಿತ್ತು. 


ಮುಂದುವರೆದಂತೆ ವಿವಿಧ ವಸತಿ ಯೋಜನೆಗಳಡಿ 
ಪ್ರಗತಿಯಲ್ಲಿರುವ ಮನೆಗಳ ಫಲಾನುಭವಿಗಳಿಗೆ ಅನುದಾನ 


ಬಿಡುಗಡೆ ಮಾಡುವಾಗ ಇಂದಿರಾ ಆಪ್‌ ಮತ್ತು ವಿಜಿಲ್‌ ಆಪ್‌ , 


ಎಂಬ ಎರಡು ಪರಿಶೀಲನಾ ವಿಧಾನಗಳ" ಮೂಲಕ 


ಅನುದಾನ ಬಿಡುಗಡೆ ಆಗುತ್ತಿದ್ದು, ಇದರಿಂದ ಆಗುವ | 


ವಿಳಂಬವನ್ನು ತಪ್ಪಿಸಲು ಮೇಲ್ಕಂಡ ಇಂದಿರಾ ಆಹ್‌ ಮತ್ತು , 


ವಿಜಿಲ್‌ ಆಪ್‌ ಅನ್ನು ಒಗೂಡಿಸಿ, ಇಂದಿರಾ ವಿಜಿಲ್‌ ಆಪ್‌ ; 


ಎಂಬ ನೂತನ ತಂತ್ರಾಂಶವನ್ನು ಅಳವಡಿಸಲಾಗಿದ್ದು, 
ಫಲಾನುಭವಿಗಳಿಗೆ ಶೀಘ್ರವಾಗಿ ಅನುದಾನ ಬಿಡುಗಡೆ 
ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. 


ಜ್ಯ :ವಇ 346 ಹೆಚ್‌ಎಎಂ 2021 


ಬಾ 


(ವಿ.ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


